ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸ೦ಖ್ಯೆ 
ವಿಧಾನ ಸಭಾ ಸದಸ್ಯರ ಹೆಸರು 
ಉತ್ತರಿಸುವ ದಿನಾಂಕ 


295 
ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
14-09-2021 


ಉತ್ತರಿಸುವ ಸಚಿವರು ಮಾನ್ಯ ಗಣಿ ಮತ್ತು ಭೂವಿಜ್ಞಾನ, ಮಹಿಳಾ ಮತ್ತು 
ಮಕ್ಕಳ ಅಬಿವೃದ್ದಿ, ವಿಕಲಚೇತನರ ಹಾಗೂ ಹಿರಿಯ 
ನಾಗರೀಕರ ಸಬಲೀಕರಣ ಸಚಿವರು 
ಕ್ರ. 'ಪ್ರಶ್ಲೆ ಉತ್ತರ 
ಸಂ - 
ಅ) [ರಾಜ್ಯದಲ್ಲಿ ಸ್ವಂತ ಕಟ್ಟಡ ರಾಜ್ಯದಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಯಡಿ ಒಟ್ಟು 65911 
ಹೊಂದಿರುವ : *- ಅರಿಗನವಾಡಿ | ಅಂಗನವಾಡಿ ಕೇಂದ್ರಗಳು ಹಾಗೂ ಹೆಚ್ಚುವರಿಯಾಗಿ ರಾಜ್ಯ 


ಕೇಂದ್ರಗಳ ಸಂಖ್ಯ ಏಷ್ಟು ಹಾಗೂ 
ಬಾಡಿಗೆ ಕಟ್ಟಡ '- ಹೊಂದಿರುವ 
ಅಂಗನವಾಡಿ"”ಕೇಲಿದ್ರಗಳ “ಸಂಖ್ಯೆ 
ಎಷ್ಟು : ಜಿಲ್ಲಾವಾರು" ವಿವರ 
ನೀಡುವುದು) ' ಸಳ 


ಸರ್ಕಾರದ ಅನುದಾನದಲ್ಲಿ, ನಗರ ಪ್ರದೇಶಗಳಲ್ಲಿ 
ಅಂಗನವಾಡಿ ಕೇಂದ್ರಗಳು ಕಾರ್ಯ ನಿರ್ವಹಿಸುತ್ತಿವೆ. 


ಕೇಂದ್ರಪುರಸ್ಕತ ಯೋಜನೆಯ 65911 ಅಂಗನವಾಡಿ ಕೇಂದ್ರಗಳ 
ಪೈಕಿ 45314 ಅಂಗನವಾಡಿ: ಕೇಂದ್ರಗಳು ಸ್ವಂತ ಕಟ್ಟಿಡಗಳಲ್ಲಿ' 
11568 ಬಾಡಿಗೆ ಕಟ್ಟಡಗಳಲ್ಲಿ, 1081 ಪಂಚಾಯತ್‌ ಕಟ್ಟಡಗಳಲ್ಲಿ, 
2744 ಸಮುದಾಯ ಭವನಗಳಲ್ಲಿ, 92 ಯುವಕ ಮಂಡಲ, 44 
ಯುವತಿ ಮಂಡಲ, 4194 ಶಾಲಾ ಕಟ್ಟಿಡಗಳಲ್ಲಿ, 874 ಇತರೆ 
ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತವೆ. ಜಿಲ್ಲಾವಾರು 
ವಿವರಗಳನ್ನು ಅನುಬಂಧ1 ರಲ್ಲಿ ಒದಗಿಸಲಾಗಿದೆ. ' 
ರಾಜ್ಯ ಯೋಜನೆಯ ನಗರ ಪ್ರದೇಶಗಳಲ್ಲಿ 450 ಅಂಗನವಾಡಿ 
ಕೇಂದ್ರಗಳ ಪೈಕಿ. ಪೈಕಿ 3 ಅಂಗನವಾಡಿ ಕೇಂದ್ರಗಳು ಸ್ವಂತ 
ಕಟ್ಟಡಗಳಲ್ಲಿ, 370 ಬಾಡಿಗೆ ಕಟ್ಟಡಗಳಲ್ಲಿ, 8 ಬಿಬಿಎಂಪಿ 
ಕಟ್ಟಡಗಳಲ್ಲಿ 19 ಸಮುದಾಯ ಭವನಗಳಲ್ಲಿ 2 ಕೊಳಚೆ 
ನಿರ್ಮೂಲನಾ ಮಂಡಳಿ ಕಟ್ಟಡದಲ್ಲಿ, 26 ಶಾಲಾ ಕಟ್ಟಿಡಗಳಲ್ಲಿ, 
1 ಬಿಡಬ್ಬ್ಯುಎಸ್‌ಎಸ್‌ಬಿ ಕಟ್ಟಡದಲ್ಲಿ, 21 ಇತರೆ ಕಟ್ಟಡಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿವೆ. .. ಜಿಲ್ಲಾವಾರು ' ವಿವರಗಳನ್ನು 
ಅನುಬಂಧ-1ಎ ರಲ್ಲಿ ಒದಗಿಸಲಾಗಿದೆ. 


450 


ಆ ಕಟ್ಟಡಗಳಲ್ಲಿ ಮೂಲಸೌಕರ್ಯ 
ಹೊಂದಿರುವ ಹಾಗೂ 
ಹೊಂದಿಲ್ಲದಿರುವ ಕಟ್ಟಿಡಗಳಿಷ್ಟು 
(ವಿವರ ನೀಡುವುದು) 


ರಾಜ್ಯದಲ್ಲಿ ಮೂಲಭೂತ ಸರ್ಯ ಹೊಂದಿರುವ ಹಾಗೂ 


ಹೊಂದಿಲ್ಲದೇ ಇರುವ ಅಂಗನವಾಡಿ ಕೇಂದ್ರಗಳ ವಿವರ ಈ 
ಕೆಳಗಿನಂತಿದೆ; 

ಮೂಲಭೂತ ಇರುವುದು . ಇಲ್ಲದೇ 

ಸೌಕರ್ಯ ಇರುವುದು 
ಅಡುಗೆ ಕೋಣೆ 51701 14210 
ಕೈತೋಟ 13425 52486 
ಶೌಚಾಲಯ 52393 13518 
ವೀರಿನ ಪ್ಯವಸ್ಥ್ಮೆ 45381 20530 
ವಿದ್ಯುತ್‌ ಸಂಪರ್ಕ 40865 25046 
ಕಾಂಪೌಂಡ್‌ ವಾಲ್‌ 20745 45166 
ಆಟದಮೈದಾನ 21061 44850 
ಪ್ಯಾನ್‌ ಸಂಪರ್ಕ 34246 31665 


| ಜಿಲ್ಲಾವಾರು ವಿವರವನ್ನು ಅನುಬಂಧ-2 ರಲ್ಲಿ ಒದಗಿಸಲಾಗಿದೆ. 


ಇ) 1 ಪ್ರಸಕ ಅಂಗನವಾಡಿಗಳಲ್ಲಿ ಖಾಲಿ | ಜಲ್ಲಾವಾರು ವಿವರವನ್ನು ಅಸುಬ೦ಧ-3 ರಲ್ಲಿ ಒದಗಿಸಲಾಗಿದೆ "1 
ಇರುವ ಅಂಗನವಾಡಿ M 

ಕಾರ್ಯಕರ್ತರ ಹಾಗೂ 
ಸಹಾಯಕರ ಹುದ್ದೆಗಳೆಷ್ಟು? 


(ಜಿಲಾವಾರು ವಿವರ ನೀಡುವುದು) 


ಕಡತ ಸಂ: ಮಮಣಇ 214 ಐಸಿಡಿ 2021 


ಗಣಿ ಮತ್ತು ಸಿರಿ ಮತ್ತು 
ಮಕ್ಕಳ ಅಭಿಮ ಣ್ಣನ ಔಶೆಗ್ಲೊ ಹಿರಿಯ" 


ಇ ಸ TW 


ಗ್‌ ಾ 
[e ಅನಮುಬಂಧ-1 p 
| 
ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿರುವ ಸ್ಥಳಗಳ ಜಿಲ್ಲಾವಾರು ವಿವರ JUNE 2021 ಅಂತ್ಯಕ್ಕೆ) | 
IK 38 1 ಕಾರ್ಯನಿರ್ವ ಅಂಗನವಾಡಿ ಕಟ್ಟಡಗಳು ನಡೆಯುತ್ತಿರುವ ಸ್ಥಳಗಳ) 
೦ಜೂರಾದ | ಸುತ್ತಿರುವ ಸ | | 
ಕ್ರ.ಸಂ ಜಿಲ್ಲೆ ಅಂಗನವಾಡಿ | ೨ ಗವವಾಎ | ಸಂತ [ಪಂಚಾಯತ್‌ [ಸಮುದಾ ್ರುವಕ | ಮಹಿಳಾ | ದೇವ ತ ಪರ್ಯಾಯ ತ 
ಕೇಂದ್ರಗಳು ಕಟ್ಟಡ | ಕಟ್ಟಡ ಯೆ | ಮಂಡಲ! ಮಂಡಲ | ಸ್ಥಾನ | ಕೌಲೆ| ವ್ಯವಸ್ಥೆ | ಬ್‌ 
ke _} | ಕೇಂದ್ರಗಳು ಬವನ 
1 |ಬಾಗಲಕೋಔ 2227 2227 1479 | 24 118 0 0/0 91 | 0 509 
2_ |ಬೆಂಗ್ರಾಜಿಲ್ಲೆ 1 12265 2 982 3 55 RN ET 0 62 7 120 
3 [ಬೆಂಗಳೂರು ನಗರ 2420 2420 1017 303 | 116 26 3 ) 233 43 676 
4 [ಬಳಾರಿ 2784 2784 2100 5 59 0 EA 104 14 | 497 
[5 [ಬೆಳಗಾವಿ "| 5A 5 3188 118 CN NR 7 0 [72 56 1441 
6 ಬೀದರ 1893 1893 1292 23 32 1 0 0 67 13 465 | 
/- 7 [ವಿಜಯಪುರ 1 2% 2313 1306 5% 105 0 ) [) 129 25 697 
8_ ಚಾಮರಾಜನಗರ 1427 1431 “079 4“ —S ) 3 0 | 37 4 219 
9 ಚಿಕ್ಕಬಳ್ಳಾಪುರ 1951 1951 1115 31 116 0 [) 0 275 33 39 
10 ಚಿಕ್ಕಮಗಳೂರು | 1825 7 “5 Uo 61 0 0 0 TS RTT 68 
11 _[ತ್ರದುರ್ಗ 2324 2324 1724 16 | 105 3 11 0 133 12 290 
12 [ದಾವಣಗೆರೆ 1721 1721 | 7148 16 86 0 0 | 0 86 10 375 
13 [ದಕ್ಷಿಣ ಕನ್ನಡ 2104 2104 1889 28 | 21 1 [) CEN SN 
[14 [ದಾರವಾಡ | 7505 1505 830 38 131 12 2 0 18 23 371 
15 [ಗದಗ 1166 | 1166 879 4 56 2 ENS 42 1 182 
16 [ಕಲ್ಬುರ್ಗಿ | 30086 | 3008 1962 21 AN 0 118 | 0 894 
17 ಹಾಸನ 2523 2523 1833 15 168 0 0 0 254 43 210 
[18 [ಹಾವೇರಿ [1978 1918 | 1450 30 92 0 2 0 67 2 295 
19 [ಮಡಿಕೇರಿ CN TN 746 43 9 4 0 10 13 | 59 
20 [ಕೋಲಾರ | 2067 2061 07 | 53 218 0 0 0 321 0 412 
[21 ಕೊಪ್ಪಳ. 1850. | 1850 1289 21 71 12 3 0 58 25 371 | 
[22 ಮಂಡ್ಯ [3 2546 [1688 19 73 5 0 07314 245 205 |] 
23 |ರಾಯಚೊರು 2662 "| 266 17035 | 5 69 0 2 76 11 796 
24 |ರಾಮನಗರ 1543 T1537 10 | 76 0 0 0 197 15 266 
[25 [ಮೈಸೂರು 2550 2860 2172 (3 93 0 0 0 178 101 278 
[26 [ಶಿವಮೊಗ್ಗ 2436 2439 1886 37 55 3 1 0 140 91 226 
27 [ತುಮಕೂರು | 4095 4095 | 2893 25 1388 [) 0 0 | 34 56 591 
28 [ಉಡುಪಿ 1794 1791 1042 12 19 4 4 0 76 8 26 
29 [ಉತ್ತರಕನ್ನಡ 2687 | “2687 | 2079 29 112 9 RS 158 295 
30 _']ಯಾದಗಿರಿ | 1386 1388 994 13 28 0 0 0 60 0 2591 
ಒಟ್ಟು 65911 65911 145314 1081 2744 92 44 0_ |4194| §74 | 11568 


ಅಮ ಬಂದೆ-2 
ಅಂಗನವಾಡಿ ಕೇಂದ್ರಗಳಲ್ಲಿರುವ ಮೂಲಭೂತ ಸೌಕರ್ಯಗಳ ಜಿಲ್ಲಾವಾರು ವಿವರ 
ಈ ' ಮಂಜೂರಾದ ಅಡುಗೆ ಕೋಣೆ ಕೈತೋಟ ಶೌಚಾಲಯ ನೀರಿನ ವ್ಯವಸ್ಥೆ | ವಿದ್ಯತ್‌ ಸಂಪರ್ಕ ಕಾಂಪೌಂಡ್‌ ಆಟಿದ ಫ್ಯಾನ್‌ ಸೌಲಭ್ಯ 
” |ಜಿಲ್ಪಿ ಅ 
ಸಲ pa ಇರುವು | ಇಲ್ಲದಿರು | ಇರುವು! ಇಲ್ಲದಿರು ಇರುವು| ಇಲ್ಲದಿರು | ಇರುವು | ಇಲ್ಲದಿರು ಇರುವು | ಇಲ್ಲದಿರು| ಇರುವು | ಇಲ್ಲದಿರು ಇರುವು | ಇಲದಿರು | ಇರುವು ಇಲ್ಲದಿರು 
ಸಂದಗಳು 1 ದು ವದು ದಮ ಮದು ದು ವದು ದಮ ವುದ ದಮ ವುದು ದಮ ವುಯೆ ಮ ವುದು ದಮ ಮದ 
1 ಬಾಗಲಕೋಟ 222) 1423 798 212 2009 1605 616 1423 798 1258 963 471 1750 371 1850 1032 1189 
2 |ಬೆಂಗ್ರಾ.ಜಿಲ್ಲೆ i229 1003 226 270 959 1097 132 1160 69 922 307 583 646 424 605 697 532 
3 ಬೆಂಗಳೂರು ನಗರ 2420 1937 483 403 2017 2181 239 2103 317 1961 459 1060 1360 650 1770 1371 1049 
4 ಬಳ್ಳಾರಿ 2784 2095 689 176 2608 2312 472 1182 1602 1908 876 983 1801 774 2010 1832 952 
5 ಬೆಳಗಾವಿ 5294 4465 | 829 927 4367 4423 871 32400 | 2054 2629 2665 1078 4216 1536 3758 1219 4075 
6 [ಬೀದರ | 1893 1034 859 43 1850 549 | 1344 760 1133 593 1300 408 1485 569 1324 1047 846 
21 ವಿಜಯಪುರ | 2313 1495 818 88 2225 | 1340 973 1337 976 1234 1075 293 2020 401 1912 1118 1195 
8 [ಚಾಮರಾಜನಗರ 1421 1016 405 114 1307 il6b 255 522 | 899 942 479 369 1052 182 1239 1001 420 
9 (ಚಿಕ್ಕಬಳ್ಳಾಪುರ 1961 1238 | 723 407 1554 1701 260 1090 871 1179 | 782 632 1329 692 1269 1070 891 
10 (ಚಿಕ್ಕಮಗಳೂರು 1825 1645 180 632 1193 1783 42 1282 543 1035 790 635 1190 im 1045 780 550 1275 
11 [ಚಿತ್ರದುರ್ಗ 2324 1939 385 578 1746 1900 424 1866 458 1717 607 1060 1264 1247 I 1077 1456 868 1 

12 ದಾವಣಗೆರೆ 1721 - 1490 231 308 1413 } 1560 161 1503 218 1126 | 595 830 891 781 940 868 853 
13 ದಕ್ಷಿಣಕನ್ನಡ 2104 2035 69 1298 806 2104 [ 2104 0 2091 13 786 1318 921 1183 2088 18 
14 [ಧಾರವಾಡ 1505 1237 268 312 1193 | 1053 452 1078 427 848 657 419 1086 457 | 1048 797 708 
15 [ಗದಗ 1166 981 185 59 1107 854 312 904 262 830 336 307 859 249 917 729 437 
16 [ಕಲ್ಬುರ್ಗಿ I 3098 2932 166 14 3084 2455 643 3091 YA 2824 274 456 2642 509 2589 7 1920 1178 
| 17 ಹಾಸನ 2523 Wl 1967 556 977 1546 1868 655 1580 943 1361 1162 755 1768 875 1648 1125 1398 
18 ಹಾವೇರಿ 1918 1685 23 206 1712 1480 438 1267 651 1469 449 497 1421 611 1307 1265 653 
19 ಮಡಿಕೇರಿ 871 853 18 641 230 868 3 834 37 593 278 274 597 277 594 I 206 665 
20 ಕೋಲಾರ 2061 1045 1016 96 1965 1301 760 1301 760 1207 854 7 470 1591 472 1589 958 1103 
21 [ಕೊಪ್ಪಳ r 1850 1034 816 106 1744 1246 604 271 1579 423 1427 487 1363 623 1227 928 9೭2 
22 ಮಂಡ್ಯ 2546 1903 643 451 2095 1956 1590 1477 1069 982 1564 773 1773 708 | 1838 869 1677 
23 ರಾಯಚೂರು 2662 J 1731 931 290 2372 1328 1334 1251 1411 1394 1268 662 2000 528 IR 2134 1211 1451 
24 |ರಾಮನಗರ 1543 1110 433 430 1113 1378 165 993 550 1235 308 533 1010 338 1205 824 719 
25. [ಮೈಸೂರು 2860 2273 587 561 2299 2629 231 2698 162 1455 1405 1348 | 1512 1083 1777 945 1915 
26 |ಶಿವಮಯೊಗ್ಗ 2439 2217 | 222° 588 1851 2290 149 2257 182 1954 485 914 | 1525 1161 1278 1805 634 
27? |ತುಮಕೂದ್ಲು 4095 3458 637 1201 2894 3116 979 2428 1667 1350 2745 1407 2688 1369 2726 1123 2972 
28 (ಉಡುಪಿ 1191 1130 61 622 569 1178 13 1190 1 1177 14 454 737 733 458 1174 | 17 
29 ಉತ್ತರ ಕನ್ನಡ 2687 2475 | 212 1247 1440 2539 148 2297 390 2404 283 1570 | 1117 1210 1477 2261 426 
30 ಯಾದಗಿರಿ 1386 855 531 168 1218 1133 253 892 494 764 622 231 1155 265 1121 757 629 
ಒಟ್ಟು 65911 51701 | 14210 | 13425 | 52486 | 52393 13515 | 45381 | 20530 | 40865 | 35046 | 20745 45166 | 21061 | 44850 | 34206 | 31665 


| ಶ್ರೀ.ಆರ್‌.ಪ್ರಸನ್ನ ಕುಮಾರ್‌ ಮಾನ್ಯ ವಿಧಾನ ಪರಷತ್‌ ಸದಸ್ಯರ 


ee 


ಚುಕ್ಕೆಗುರುತಿನ ಪ್ರಶ್ನೆ ಸಂಖ್ಯೆ 295 
ಅಮು ಬಂಧ-3 


ಅಂಗನವಾಡಿ ಕಾರ್ಯಕರ್ತೆ/ಅಂಗನವಾಡಿ ಸಹಾಯಕಿಯರ ಖಾಲಿ ಹುದ್ದೆಗಳ 


ಅಂಗನವಾಡಿ ಅಂಗನವಾಡಿ 
ಕು.ಸಂ೦ ! ಜಿಲೆಯ ಹೆಸರು ಕಾರ್ಯಕರ್ತೆಯರ ಖಾಲಿ | ಸಹಾಯಕಿಯರ 
ಹುದ್ದೆಗಳ ಸಂಖೆ, ಖಾಲಿ ಹುದ್ದೆಗಳ 
EE ಚೆಂಗಳೊೂರ5' ನೈ 167 ಸ್ಪೂಭ; 
2 [ಚಾಮರಾಜನಗರ 64 .153 
3 [ಬೆಳಗಾವಿ 174 500 
4 ಗದಗ " 38 54 
5 |ಉಡುವಿ 15 30 
6 - |ಚಿಂಗಳೂರು ಗಾ) 30 61 
[FS ರಾಮನಗರ | 85 182 
8 [ಚಿಕ್ಕಬಳ್ಳಾಪುರ 24 72 
4  |ಕೂೋಲಾರೆ | 59: 140 
190 [ತುಮಕೂರು . 128 309 
11 ಮೈಸೊರು 59 122 
2 [ಮಂಡ್ಯ 13೮ 63 
3 ಕೂಡಗು 36 64 
14 ಹಾಸನ [ 63 82 
15 ಶಿವೆಯೊಗ್ಗ 80 109 
1, [ಕೊಮ್ನಳ 36 138 
17 |ಚಿತ್ರದುರ್ಗಾ 15 80 
1 [ದಾವಣಗೆರೆ | 55 117 
190 (ಚಿಕ್ಕಮಗಳೂರು 27 60 
. 3 [ದಕ್ಷಣ ಕನ್ನಡ 43 5 
೫ |ಹಾಖೇರಿ 39 $3 
[i ವಿಜಯೆಪುರ 90 135 
2 ಬಾಗಲಕೋಟೆ | 53 115 
24 |ಉತ್ತರಕನ್ನಡ 28 89 
5 |ಯಾದಗರ 7 35 
2, [ರಾಯಚೂರು 38 73 
27 (ದರ್‌ 72 145 
28 [ಕಲಬುರಗಿ 98 323 
29: [ಧಾರವಾಡ 31 82: 
30 [ಬಳ್ಳಾರಿ 41 137 
ಒಟ್ಟು ig 1791 3888 


